ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 06ನೇ ಮಾರ್ಚ್‌, 2020 


ಮುಧೋಳ ತಾಲ್ಲೂಕಿನಲ್ಲಿ ಒಳಚರಂಡಿ ವ್ಯವಸ್ಥೆ ಕುರಿತು 
ಶ್ರೀ ಆರ್‌. ಬಿ. ತಿಮ್ಮಾಪೂರ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 
351 (351) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಮೂಧೋಳ ತಾಲ್ಲೂಕಿನಲ್ಲಿ ಬಹಳಷ್ಟು ಚರಂಡಿಗಳು ದುರಸ್ಥಿಯಾಗದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆ; ಬಂದಿದ್ದಲ್ಲಿ 
ಒಳಚರಂಡಿ ಕಾಮಗಾರಿಗಳನ್ನು ಕೈಗೊಳ್ಳಲು ಹಾಕಿಕೊಂಡಿರುವ ನಿರ್ಧಿಷ್ಟ ಕಾರ್ಯಕ್ರಮಗಳೇನು; 


(ಆ) ಮುಧೋಳ ತಾಲ್ಲೂಕಿಗೆ ಒಳಚರಂಡಿ ದುರಸ್ಸಿಗಾಗಿ ಒದಗಿಸಲಾದ ಹಣ ಎಷ್ಟು; ಇದುವರೆಗೆ ಖರ್ಚು ಮಾಡಲಾದ ಹಣವೆಷ್ಟು; 
(ಮಾಹಿತಿ ಒದಗಿಸುವುದು) 


(ಇ) ಒಳಚರಂಡಿ ದುರಸ್ಥಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿರುವ ವಿವಿಧ ಭಾಗಗಳಾವುವು; (ವಿವರ ನೀಡುವುದು) 


(ಈ) ಮುಧೋಳ ತಾಲ್ಲೂಕಿನಲ್ಲಿ ಪೂರ್ಣಗೊಂಡಿರುವ ಒಳಚರಂಡಿ ದುರಸ್ಥಿ ಕಾಮಗಾರಿಗಳು ಎಷ್ಟು ? (ವಿವರ ನೀಡುವುದು) 


